CPMG/KA/BG-GPO/13/ 2003-2005 ವಿಶ್ವಮಾನವ ವರ್ಷ 





ಕರ್ನಾಟಕ ಪತ್ರ 


ಶ್ರಿ 
ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೩, ೨೦೦೪ (ಪುಷ್ಕ ೨, ಶಕ ವರ್ಷ ೧೯೨೬) 











ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಇ 148 ಮಾಇಸೇ 2004 ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಮಾತೂ 360 ಮಾಇಸೇ 2003(4), ದಿನಾಂಕ: 27.02.2004 ರನ್ವಯ ಮತ್ತು ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯು ಅರ್ಜಿ ಸಂಖ್ಯೆ: 1513/2003ರಲ್ಲಿ ದಿನಾಂಕ: 15.12.2003 ರಂದು ನೀಡಿರುವ ತೀರ್ಪಿನನುಸಾರ ಕೃಷಿ ಮಾರಾಟ ಇಲಾಖೆಯ 
ಹೆಚ್ಚುವರಿ ನಿರ್ದೇಶಕರ ಪದವೃಂದದಲ್ಲಿ ಸ್ಥಾನಪನ್ನ ಪದೋನ್ನತಿ ಹೊಂದಿರುವ ಶ್ರೀ ಶರಶ್ನಂದ್ರ ರಾನಡೆ ಇವರು ಸದರಿ ಹುದ್ದೆಯ ಪ್ರಭಾರವನ್ನು ದಿನಾಂಕ: 
02.01.2003 ರಂದು ವಹಿಸಿಕೊಂಡಿದ್ದು, ಕರ್ನಾಟಕ ನಾಗರೀಕ ಸೇವೆ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನ ನಿಯಂತ್ರಣ) ಕಾಯ್ದೆ 1973ರ ಕಲಂ 9 
ಹಾಗೂ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19()(A) ಮತ್ತು (3)(೦) ಯನ್ವಯ ದಿನಾಂಕ: 
02.01.2004ರಿಂದ ಅನ್ವಯಿಸುವಂತೆ ಸ್ಥಾನಪನ್ನಾ ಅವಧಿಯನ್ನು (ಲಿ11018007 Period) ತೃಪ್ತಿಕರವಾಗಿ ಪೂರೈಸಿದ್ದಾರೆಂದು ಘೋಷಿಸಲಾಗಿದೆ. 

ಈ ಆದೇಶವು ಅರ್ಜಿ ಸಂಖ್ಯೆ: 6813/2001ರಲ್ಲಿ ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯು ನೀಡಬಹುದಾದ ತೀರ್ಪಿನನುಸಾರ ಜೇಷ್ಟತಾ 
ಪಟ್ಟಿಗಳನ್ನು ಅಂತಿಮಗೊಳಿಸಿದ ನಂತರ ಪುನರ್‌ ಪರಿಶೀಲನೆಗೆ ಒಳಪಡುವ ಷರತ್ತಿಗೆ ಒಳಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 677 ಬಿ. ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಸಇ 313 ಎಂಆರ್‌ಇ 2004 ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 209 ಎಂಆರ್‌ಇ 2001 ದಿನಾಂಕ: 21.12.2001ರಲ್ಲಿ ಶ್ರೀ ಕೆ.ಹೆಚ್‌. ಅಬೂಬಕರ್‌ ಇವರನ್ನು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 10(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಂಟ್ವಾಳ ಇದರ ಅಧ್ಯಕ್ಷರೆಂದು ನಾಮಕರಣ ಮಾಡಲಾಗಿದ್ದನ್ನು, ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 10(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಶ್ರೀಧರ ಶೆಟ್ಟಿ ಬಿನ್‌ ನಾರಾಯಣ ಶೆಟ್ಟಿ, ಉಪಾಧ್ಯಕ್ಷರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಂಟ್ಹಾಳ ಇದರ ಅಧ್ಯಕ್ಷರನ್ನಾಗಿ ನಾಮಕರಣ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 678 ಬಿ. ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


( ೫೦೫ ) 


೫೦೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ಭಾಗ - ೪-ಎ 





HOME AND TRANSPORT SECRETARIAT 
NOTIFICATION 
No. HD 223 PCR 2004 Bangalore, dated: 23rd November 2004 

In pursuance of the provisions contained in Section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act X of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for the registration of the case and investigation of 
offences punishable U/s. 120 B r/w 420, 468,471 IPC, and Sec. 13(2) riw 13 (1) (d) of PC Act, 1988 
against (1) Sri. Wilfred Sequeira, the then Branch Manager, State Bank of India, Personal Banking 
Branch, Indira Nagar, Bangalore, (1) Smt. Uma Rao, W/o Sri. Mallari Rao, Proprietrix, M/s. Uma Builders, 
Bangalore (3) Sri. Mallari Rao, M/s. Uma Builders, Bangalore and unknown others, for their fraudulent 
acts, and any other public servants or persons, in relation to, or in connection with the said offences, and 
any other offences committed in the course of the transaction, arising out of the same fact, in regard to 
this case, within the whole State of Karnataka. 

By Order and in the Name of the Governor of Karnataka, 
P. KRISHNAMURTHY 
PR-679 Under Secretary to Government, 
Home and Transport Department (Crimes). 
COMMERCE AND INDUSTRIES SECRETARIAT 
NOTIFICATION 
No. CI:03:MMM: 2004 Bangalore, dated: 22nd November 2004 

In pursuance of sub-section (3) of Section 5 of the Mines and Minerals (Development and 
Regulation) Act, 1957, and after obtaining the approval of Government of India, Ministry of Coal and 
Mines. Department of Mines, New Delhi vide their letter No. 4/77/2003 IV dated 05.12.2003, the 
Government of Karnataka hereby accord sanction for grant of Prospecting Licence for a period of three 
years in favour of Shri M.S. Nadakatti for Mineral Aluminious Literite (Bauxite) over an area of 240-00 
acres (97.12 hectares) of land in Kalamani village Khanapur taluk of Belgaum district as per the sketch 
fernished by the Director of Mines and Geology, Bangalore Subject to compliance of the amended 
provisions of the Mines & Minerals (Development and Regulation) Act, 1957 and Minerals Concession 
Rules, 1960 and other applicable Acts and Rules including Forest (Conservation) Act. 1980. 

The grant of Prospecting Licence sanctioned herein is also subject to the licensee furnishing 
consent of the owners of the private lands before entering into such lands and payment of Security 
Deposit, Prospecting fee and other conditions stipulated in Rule 14 and also other relevant provisions of 
Mineral Concession Rules, 1960, as amended from time to time. 

By Order and in the Name of the Governor of Karnataka, 
A. B. SIDDHANTI 
PR-681 Under Secretary to Government (Mines), 
Commerce & Industries Department. 


HIGH COURT OF KARNATAKA 
NOTIFICATION 
No. HCE:1009/ 2004 Bangalore, dated: 17th November 2004 

In exercise of the Powers conferred by Proviso to Article 229 (1) & (2) of the Constitution of India 
read with Rule 6 & 7 of the High Court of Karnataka Service (Conditions of Service and Recruitment) 
Rules, 1973, and all other powers enabling thereunto, Hon'ble the Chief Justice makes the following rules 
to amend High Court of Karnataka Service (Conditions of Service and Recruitment) Rules, 1973 
(hereinafter to as the "Principal Rules)" 

1. Title and Commencement:- These rules may be called the High Court of Karnataka Service 
(Conditions of Service and Recruitment) (|| Amendment) Rules, 2004 and shall come into force with 
immediate effect. 

2. Amendment to Schedule-l:- Schedule-l| appended to the principal rules shall be amended 
as follows: 

*e Under the heading Group-'A' after Sl.No.8, the following entries shall be inserted. 
"8A. Assistant Registrar-cum-Private Secretary to 
Hon'ble the Chief Justice". 

3. Amendment to Schedule-ll:- Schedule-ll appended to the principal rules shall be 
amended as follows: 

e After SIl.No.8, Assistant Registrar, the following shall be inserted:- 








Sl. No. Name of the Post Permanent | Temporary Scale of Pay 
8A Assistant Registrar-cum- - 1 Rs.7400-200-8800-260- 
Private Secretary to Hon'ble 10880-320-13120/- 
Chief Justice. 























ಭಾಗ - ೪-ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ೫೦೭ 





4. Amendment to Schedule-lll:- Schedule-lll appended to the principal rules shall be 
amended as follows: 


*e After Sl.No.6 (Assistant Registrars), the following entries under Columns 1,2,&3 shall be inserted. 








Sl.No. Cadre Method of Recruitment 
GA | Assistant Registrar-cum-Private Secretary | By Promotion from amongst the Senior Most 
to Hon'ble Chief Justice. Senior Judgement Writers working as Private 


Secretary to Hon'ble the Chief Justice in the 
Office and also in the Home Office. 


By Order of Hon'ble the Chief Justice, 
R. VENKATESH 
PR-682 Registrar (Judicial). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 51 ಕಾಬಾನಿ 2004 ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌ 2004 

ಕಾರ್ಯಾನೆಗಳ ಕಾಯ್ದೆ, 1948ರ (ಕೇಂದ್ರ ಕಾಯ್ದೆ, 1948) ಕಲಂ 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮೆ: 
ಕಲ್ಯಾಣಿ ಸ್ಟೀಲ್ಸ್‌ ಲಿಮಿಟೆಡ್‌, ಹಾಸ್‌ಪೇಟ್‌ ರಸ್ತೆ, ಗಿಣಿಗೇರೆ, ಕೊಪ್ಪಳ (ಲೈಸೆನ್ಸ್‌ ಸಂ. ಎಂವೈ/ಆರ್‌ಸಿಆರ್‌-789) ಕಾರಾನೆಯೊಂದಿಗೆ ಮೆ: ಕಲ್ಯಾಣಿ 
ಫೆರಸ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌, ಹಾಸ್‌ ಪೇಟ್‌ ರಸ್ತೆ, ಗಿಣಿಗೇರೆ, ಕೊಪ್ಪಳ (ಲೈಸೆನ್ಸ್‌ ಸಂ.ಎಂವೈ/ಆರ್‌ಸಿಆರ್‌-779) ಕಾರ್ಯಾನೆಯನ್ನು ಈ ಕೆಳಗಿನ 
ಷರತ್ತುಗಳ ಮೇರೆಗೆ ಒಂದುಗೂಡಿಸಿ 2004 ರಿಂದ ಜಾರಿಗೆ ಬರುವಂತೆ ಅನುಮತಿ ನೀಡಿದೆ. 

1. ಕಾರ್ಯಾನೆಯ ಆಡಳಿತವರ್ಗದವರು ಎರಡೂ ಕಾರ್ಪಾನೆಗಳ ನಿವೇಶನ ಹಾಗೂ ಎಲ್ಲಾ ಕಟ್ಟಡದ ವಿವರಗಳನ್ನು ತೋರಿಸಿ ತಯಾರಿಸಲಾದ 
ವಿವರವಾದ ನಕ್ಷೆಯನ್ನು ಕಾರ್ಯಾನೆ ಮತ್ತು ಬಾಯ್ಲರುಗಳ ನಿರ್ದೇಶಕರಿಗೆ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳುವುದು ಹಾಗೂ ವಿಲೀನದಂತೆ 
ಲೈಸೆನ್ಸ್‌ನಲ್ಲಿ ಅವಶ್ಯಕ ತಿದ್ದುಪಡಿಗಳನ್ನು ಹೊಂದಲು ಅವಶ್ಯಕ ಅರ್ಜಿ ಸಲ್ಲಿಸತಕ್ಕದ್ದು. 

2. ಎರಡೂ ಕಾರ್ಪಾನೆಗಳ ಲೈಸೆನ್ಸ್‌ ವಿಲೀನದ ನಂತರ ಉಂಟಾಗುವ ಪರಮಾವಧಿ ಕೆಲಸಗಾರರ ಸಂಖ್ಯೆಗೆ ಅನುಗುಣವಾಗಿ ನಿಯಮದಲ್ಲಿ 
ಪ್ರದತ್ತವಾಗಿರುವ ಸುರಕ್ಷತೆ, ಆರೋಗ್ಯ ಹಾಗೂ ಕಲ್ಯಾಣ ಸೌಲಭ್ಯಗಳನ್ನು ಅನುಷ್ಟಾನಕ್ಕೆ ತರತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 683 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ (ಕಾರ್ಪಾನೆ ಮತ್ತು ಬಾಯ್ದರುಗಳು). 
ಅಧಿಸೂಚನೆ ಸಂಖ್ಯೆ: ಕಾಇ 1 ಎಲ್‌ಡಬ್ಲ್ಯೂಎ 2004 ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಣ 1 ಎಲ್‌ಡಬ್ಲ್ಯೂಎ 2004 ದಿನಾಂಕ: 22.3.2004ರಲ್ಲಿ “ಮೆ: ಕೆನ್‌ಮೆಟಲ್‌ ವಿಡಿಯಾ ಇಂಡಿಯಾ 
ಲಿಮಿಟೆಡ್‌''ನ್ನು “ಸಾರ್ವಜನಿಕ ಅಗತ್ಯ ಸೇವೆ” ಎಂಬುದಾಗಿ ದಿನಾಂಕ: 22.03.2004 ರಿಂದ ವಿಸ್ತರಿಸಿ ಘೋಷಿಸಲಾಗಿತ್ತು. 
ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಸಂಸ್ಥೆಯನ್ನು ಇನ್ನೂ ಆರು ತಿಂಗಳ ಕಾಲ ಸಾರ್ವಜನಿಕ ಅಗತ್ಯ ಸೇವೆ ಎಂದು ಘೋಷಿಸುವುದು 
ಅವಶ್ಯಕವೆಂದು ಕರ್ನಾಟಕ ಸರ್ಕಾರವು ಪರಿಗಣಿಸಿರುವುದರಿಂದ ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರ ಕಾಯ್ದೆ 1947ರ ಸಂಖ್ಯೆ:14) ಕಲಂ 
2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ “ಮೆ:ಕೆನ್‌ಮೆಟಲ್‌ ವಿಡಿಯಾ ಇಂಡಿಯಾ ಲಿಮಿಟೆಡ್‌''ನ್ನು 
“ಸಾರ್ವಜನಿಕ ಅಗತ್ಯ ಸೇವೆ” ಎಂಬುದಾಗಿ ದಿನಾಂಕ: 1.11.2004 ಮುಂದಿನ ಆರು ತಿಂಗಳ ಅವಧಿಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಈ ಮೂಲಕ 
ಘೋಷಿಸಿದೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 684 ಗೋಪಾಲ್‌ 
ಪೀಠಾಧಿಕಾರಿ-2, ಕಾರ್ಮಿಕ ಇಲಾಖೆ. 


KARNATAKA GOVERNOR'S SECRETARIAT 
NOTIFICATION No. GS 6 TUM 2004 Dated 12th November 2004 
In continuation of the Notification No. GS 6 TUM 2004 dated 21st September 2004, |, T.N. 
CHATURVEDI, Governor of Karnataka and Chancellor of Universities hereby appoint the following two 
nominess of the State Government (against 51119. 9 and 10 in the Notification dated 21st September 
2004) as members of the Executive Council of Visveswaraya Technological University, Belgaum, under 
Section 19(3) (d) of the Visveswaraya Technological University Act, 1994, with effect from the date of this 
Notification for a period up to 17th September 2007. 
1. Dr. S.C. Sharma, Principal, R. V. College of Engineering, Bangalore-560 059. 
2. Sri C. B. Harish, BEE. (೯ & E), No. 53, 3rd Cross, 60 Feet Road, Vidhana Soudha Layout, 
Andhralli, P.B. No. 9137, Bangalore-560091. 
T. N. CHATURVEDI 
Governor & Chancellor 
N. R. SUBBA RAO 
PR-685 Deputy Secretary to Governor. 


೫೦೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ಭಾಗ - ೪-ಎ 





ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಮಮಅ 101 ಮಅನಿ 2004 ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌ 2004 
ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಮೆಮೊರಾಂಡಮ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಷಿಯೇಶನ್‌ ಅನುಚ್ಛೇದ 19(1)ರ 
ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು ಬಳಸಿ ರಾಜ್ಯ ಸರ್ಕಾರವು ಕೆಳಕಾಣಿಸಿದ ಅಧಿಕಾರಿಯವರನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ದಿ ನಿಗಮ; 
ಬೆಂಗಳೂರು ಇದರ ನಿರ್ದೇಶಕ ಮಂಡಳಿಗೆ ಅವರ ಹೆಸರಿನ ಮುಂದೆ ತೋರಿಸಲಾಗಿರುವ ಸ್ಥಾನದಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ನಾಮ ನಿರ್ದೇಶನ 
ಮಾಡಲಾಗಿದೆ. 




















ನಾಮ ನಿರ್ದೇಶಕರಾದವರ ಹೆಸರು ಯಾರ ಬದಲಿಗೆ ನಾಮ ನಿರ್ದೇಶನ ಮಾಡಿದೆ ವಿವರ 
ಶ್ರೀ ಜಿ. ಗುರುಚರಣ್‌, ಭಾ.ಆ.ಸೇ., ಶ್ರೀ ವಿನಯ್‌ ಕುಮಾರ್‌, ಭಾ.ಆ.ಸೇ., 
ಕಾರ್ಯದರ್ಶಿಗಳು, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ. ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ 
ಇಲಾಖೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 686 ಆರ್‌. ಎಂ. ಚಂದ್ರಮ್ಮ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 327 ಸಿಎನ್‌ಎಸ್‌ 2001 ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2004 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 327 ಸಿಎನ್‌ಎಸ್‌ 2001 ದಿನಾಂಕ: 18.09.2001 ರಲ್ಲಿ ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ 
ತಾಲ್ಲೂಕಿನ ಹಿರೇಹಡಗಲಿ-2 ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಹೂವಿನಹಡಗಲಿ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಪೂಜಾರಿ 
ಚಂದ್ರಪ್ಪ ಬಿನ್‌ ದೇವೇಂದ್ರಪ್ಪ ರವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 687 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


PERSONNAL AND ADMINISTRATIVE REFORMS SECRETARIAT 
NOTIFICATION No. DPAR 660 SAS 2004 Bangalore, dated: 30th November 2004 

Sri K.P. Pandey, IAS, (KTK:69) Additional Chief Secretary and Principal Secretary to 
Government, Finance Department, Bangalore, is permitted to retire from the service under rule 16(2) of 
the AIS (DCRB) Rules, 1958 with effect from 30/11/2004 (Afternoon). The Central Government have 
conveyed their approval for waiver of notice period for voluntary retirement under rule 16(2) ibid, by 
invoking provisions of rule 3 of AIS (Conditions of Service-Residuary Matters) Rules, 1960. vide their 
letter No. 24012/24/2004/AIS (11) dated: 30.11.2004. 


The Government dues outstanding if any against Sri K.P. Pandey shall be recovered from out of 
retirement benefits admissible to him. 


By Order and in the Name of the Governor of Karnataka, 
PR-688 K. SUDHAKARA SHETTY 
Under Secretary to Government, DPAR (Service-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 401 ಆಸೇಇ 2004 ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2004 
ಶ್ರೀ ಹೆಚ್‌. ನಾಗಪ್ಪ, ಕೆ.ಎ.ಎಸ್‌ (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ, 
ಕೊಪ್ಪಳ ಇವರು ದಿನಾಂಕ: 16.08.2004 ರಿಂದ 04.11.2004 ರವರೆಗೆ ಕಳೆದ ಅವಧಿಯನ್ನು ಈ ಕೆಳಕಂಡಂತೆ ಸಕ್ರಮಗೊಳಿಸಿ ಆದೇಶಿಸಿದೆ. 
1 16.08.2004 ರಿಂದ 28.10.2004 ರವರೆಗೆ... ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8 (15) (ಎಫ್‌) ರ 
ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ. 
2. 29.10.2004 ರಿಂದ 04.11.2004 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 76ರ ಪ್ರಕಾರ ಸೇರುವಿಕೆ 
ಕಾಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 689 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 421 ಆಸೇಇ 2004 ಬೆಂಗಳೂರು, ದಿನಾಂಕ: 29ನೇ ನವೆಂಬರ್‌ 2004 
ಶ್ರೀ ವಿ. ಶಂಕರ್‌, ಕೆಎಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಜಂಟಿ ಆಯುಕ್ತರು (ಪಶ್ಚಿಮ), ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಇವರು ದಿನಾಂಕ: 29.08.2004 ರಿಂದ 30.09.2004 ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 690 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-2). 


ಭಾಗ - ೪-ಎ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ೫೦೯ 





ಅಧಿಸೂಚನೆ ಸಂಖ್ಯೆ: ಸಿಆಸುಇ 359 ಸಅಸೇ 2004 ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2004 

ಶ್ರೀ ಎಸ್‌. ಬಿ. ಸಿದ್ದಗಂಗಪ್ಪ, ಭೂ ಅಭಿವೃದ್ಧಿ ಅಧಿಕಾರಿ (ಅಧೀಕ್ಷಕ ಇಂಜಿನಿಯರ್‌) ಆಡಳಿತಾಧಿಕಾರಿಗಳ ಕಛೇರಿ, ಭದ್ರಾ ಕಾಡಾ ಶಿವಮೊಗ್ಗ 
ಇವರನ್ನು ಜಲಸಂಪನ್ಮೂಲ ಇಲಾಖೆಯ ಉಪ ಕಾರ್ಯದರ್ಶಿ (ಕೆ.ಬಿ.ಜೆ.ಎನ್‌.ಎಲ್‌) ಹುದ್ದೆಗೆ (ಶ್ರೀ ಎಸ್‌. ವಿರೂಪಾಕ್ಷಪ್ಪ ರವರ ನಿವೃತ್ತಿಯಿಂದ 
ತೆರವಾದ ಸ್ಥಾನ) ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ 
ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಲಸಂಪನೂಲ ಇಲಾಖೆಯ ಉಪ ಕಾರ್ಯದರ್ಶಿ 
(ಕೆ.ಬಿ.ಜೆ.ಎನ್‌.ಎಲ್‌) ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 691 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 304 ಸಅಸೇ 2004 ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2004 

ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಅಪರ ಕಾರ್ಯದರ್ಶಿ, ಶ್ರೀ ಹೆಚ್‌. ಹೆಚ್‌. ಸೇಠ್‌ ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ಕಾರ್ಯದರ್ಶಿ ಯೋಜನಾ ಇಲಾಖೆ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. ಯೋಜನಾ 
ಇಲಾಖೆಯ ಸಹ ಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ (ವೃಂದ ಮತ್ತು ನೇಮಕಾತಿ) ನಿಯಮ 1992ರ ಪ್ರಕಾರ ಅಪರ ಕಾರ್ಯದರ್ಶಿ ಹುದ್ದೆ ಎಂದು 
ಗುರುತಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 692 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-2). 
ENERGY SECRETARIAT 
NOTIFICATION No. EN 94 PSR 2004/753 Bangalore, dated: 24th November 2004 

In exercise of the Powers conferred by Sub-Section (5) of Section 82 of the Electricity Act 2003, 
the Government of Karnataka here by appoint Sri. K.P. Pandey as Chairperson of the Karnataka 
Electricity Regulatory Commission. 

The Chairperson of the Commission shall not hold any other office. 

The term of the Chairperson shall be for a period of 5 (five) years from the date he enters upon 
his office or till he attains the age of sixty-five years whichever is earlier. He shall not be eligible for 
reappointment. 

The appointment of Chairperson is governed by the term of office and conditions of service laid 
down in Section 89 of the Electricity Act 2003 

Orders on the salary and allowances payable and other terms and Conditions of Service of the 
Chairperson of the commission, will be communicated separately. 

By Order and in the Name of the Governor of Karnataka, 
PR-693 K. L. JAYARAM 
Under Secretary to Government, Energy Department. 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಂಇ 212 ಇಇಬಿ 2004 ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 

ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಸಂಸ್ಥಾ ನಿವೇದನಾ ಹಾಗೂ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 74 (ಎ)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ. ಸರ್ಕಾರವು ಶ್ರೀ ಇಕ್ಬಾಲ್‌ ಅಲಿಖಾನ್‌ ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ 
ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 694 ಕೆ.ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 333 ಎಂಎಂಸಿ 2004 ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2004 

1. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಗೌರವ ಪೀಡಿಯಾಟ್ರಿಕ್ಸ್‌ ಸರ್ಜರಿ ಪ್ರಾಧ್ಯಾಪಕರುಗಳಾಗಿ ಕಾರ್ಯನಿರತರಾದ ಡಾ: ಸಿ. 
ರಾಮಚಂದ್ರ ಮತ್ತು ಡಾ: ಜಯಂತ್‌ ಕೆ. ಅಯ್ಯಂಗಾರ್‌ ರವರುಗಳನ್ನು 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 
15 (1) (ಬಿ) (0ನೇ ನಿಯಮದಡಿ ಗುತ್ತಿಗೆ ಆಧಾರದ ಮೇಲೆ ಗರಿಷ್ಟ 3 ತಿಂಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅಥವಾ ಯಾವುದು 
ಮುಂಚಿತವೋ ಅಲ್ಲಿಯವರೆಗೆ ಪೀಡಿಯಾಟ್ರಿಕ್‌ ಸರ್ಜರಿ ಪ್ರಾಧ್ಯಾಪಕ ಹುದ್ದೆಗಳಲ್ಲಿ ನೇಮಿಸಲಾಗಿದೆ. 

2. ಅವರ ಗುತ್ತಿಗೆ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

3. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಖಾಲಿ ಇರುವ ಒಂದು ಶಿಶುವೈದ್ಯಶಾಸ್ತ್ರ ಪ್ರಾಧ್ಯಾಪಕರ ಹುದ್ದೆಯನ್ನು ಮೇಲ್ಕಂಡ ಗುತ್ತಿಗೆ 
ನೇಮಕಾತಿಯ ಪದಾವಧಿಗೆ ಸೀಮಿತಗೊಳಿಸಿ ಪೀಡಿಯಾಟ್ರಿಕ್ಸ್‌ ಸರ್ಜರಿ ಪ್ರಾಧ್ಯಾಪಕ ಎಂದು ಪುನರ್‌ ಪದನಾಮೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 695 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. (ವೈದ್ಯಕೀಯ ಶಿಕ್ಷಣ). 


೫೧೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ಭಾಗ - ೪-ಎ 





AGRICULTURE AND HORTICULTURE SECRETARIAT 
NOTIFICATION No. AHD 686 AMS 2003 Bangalore, dated: 1st December, 2004 
In exercise of the powers conferred by Section 11 of the Seeds Act, 1966, Central Act 54 of 1966, 
and in supercession of notification No. AHD. 253 AMS 97, dated 18th November, 1998 the Government of 
Karnataka hereby reconstitute the Committee consisting of the following members as the Appellate 
Authority for the purpose of the said section namely: 
1. Additional Chief Secretary & Development Commissioner ... Chairman 
cum-Agricultural Production Commissioner, Government of 
Karnataka, Bangalore. 


2. The Professor of Seed Technology University of Agricultural .... Member 
Sciences, GKVK, Bangalore. 
3. Shri K. M. Venkatappa, BA, BL., Progressive farmer, ... Non-Official Member 


Mallasandra, Kolar Taluk and District. 
By Order and in the name of the Governor of Karnataka, 
PR-696 V. KUMAR 
Under Secretary to Govt, Agriculture & Horti Department. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 41 ಕೃಣಮಂ 2004 ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2004 
ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ಅಂತರ ನಿಯಮಾವಳಿಯ (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) ಅನುಚ್ಛೇದ 122ಎ) 
ಹಾಗೂ 161 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಡಾ: ಹೆಚ್‌.ಡಿ. ಶೇಷಗಿರಿ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ಬೀಜ ನಿಗಮ ನಿಯಮಿತ, ಬೆಂಗಳೂರು ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ಶ್ರೀ ಡಿ. ರಾಜು, ಅಪರ ಕೃಷಿ ನಿರ್ದೇಶಕರು, ಜಲಾನಯನ 
ಅಭಿವೃದ್ಧಿ ಇಲಾಖೆ ಇವರನ್ನು ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದ್ದು ಈ ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ನಿಗಮದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 697 ಜಿ. ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಕೃತೋಇ 34 ಕೃಣಮಂ 2004 ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 
ಕರ್ನಾಟಕ ರಾಜ್ಯ ಬೀಜ ಪ್ರಮಾಣದ ಸಂಸ್ಥೆ ಅಂತರ ನಿಯಮಾವಳಿಗಳು (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) ಅನುಚ್ಛೇದ 6(ಸಿ)ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎಂ. ಎಸ್‌. ಸ್ವಾಮಿ, ಉಪಕಾರ್ಯದರ್ಶಿ-1, ಆರ್ಥಿಕ ಇಲಾಖೆ ಇವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಬೀಜ ಪ್ರಮಾಣನ ಸಂಸ್ಥೆಯ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಕ 
ಮಾಡಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 698 ಜಿ. ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 88 ಕಾಬಾನಿ 98 (ಭಾ) ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 88 ಕಾಬಾನಿ 98, ದಿನಾಂಕ: 2.2.99ರ ಮೂಲಕ ಸರ್ಕಾರವು ರಚಿಸಿರುವ ಮೈಸೂರು ಜಿಲ್ಲಾ ಬಿಕ್ಕಟ್ಟು 
ಪರಿಹಾರ ಸಮಿತಿಯ ಕ್ರಮ ಸಂಖ್ಯೆ: 19ರಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಲಾನೆಗಳ ಉಪ ಮುಖ್ಯ ಪರಿವೀಕ್ಷಕರು, ಮೈಸೂರು ವಿಭಾಗ, ಮೈಸೂರು 
ಇವರನ್ನು ನೇಮಿಸಲಾಗಿತ್ತು. ಇದೀಗ ಇವರ ನೇಮಕಾತಿಯನ್ನು ರದ್ದುಪಡಿಸಿ ಇವರ ಬದಲಿಗೆ ಕಾರ್ಬಾನೆಗಳ ಉಪ ನಿರ್ದೇಶಕರು, ವಿಭಾಗ-, ಮೈಸೂರು, 
ಇವರನ್ನು “ಮೈಸೂರು ಜಿಲ್ಲಾ ಬಿಕ್ಕಟ್ಟು ಪರಿಹಾರ ಸಮಿತಿಯ” ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 699 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ, (ಕಾರ್ಲಾನೆ ಮತ್ತು ಬಾಯ್ದರುಗಳು). 
ಅಧಿಸೂಚನೆ ಸಂಖ್ಯೆ: ಕಾಇ 136 ಕಾಬಾನಿ 2004 ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 56 ಕಾಬಾನಿ 2003, ದಿನಾಂಕ: 26.08.2003ರ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ರಾಮನಗರ ತಾಲ್ಲೂಕಿಗೆ ಸರ್ಕಾರವು ರಚಿಸಿರುವ ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ ಕ್ರಮ ಸಂಖ್ಯೆ: 14ರಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ 
ಕಾರ್ಯಾನೆಗಳ ಉಪ ನಿರ್ದೇಶಕರು, ಬೆಂಗಳೂರು `ವಲಯ-1, ಬೆಂಗಳೂರು ಇವರನ್ನು ನೇಮಿಸಲಾಗಿತ್ತು. ಇದೀಗ ಇವರ ನೇಮಕಾತಿಯನ್ನು 
ರದ್ದುಪಡಿಸಿ ಇವರ ಬದಲಿಗೆ ಕಾರ್ಯಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ವಿಭಾಗ-4, ಬೆಂಗಳೂರು ಇವರನ್ನು ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ರಾಮನಗರ ತಾಲ್ಲೂಕಿನ “ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ” ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 700 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, (ಕಾರ್ಯಾನೆ ಮತ್ತು ಬಾಯ್ದರುಗಳು). 


ಭಾಗ - ೪-ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ೫೧೧ 





ಅಧಿಸೂಚನೆ ಸಂಖ್ಯೆ: ಕಾಇ 137 ಕಾಬಾನಿ 2004 ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 56 ಕಾಬಾನಿ 2003, ದಿನಾಂಕ: 26.08.2003ರ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ನೆಲಮಂಗಲ ತಾಲ್ಲೂಕಿಗೆ ಸರ್ಕಾರವು ರಚಿಸಿರುವ ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ ಕ್ರಮ ಸಂಖ್ಯೆ: 14ರಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ 
ಕಾರ್ಯಾನೆಗಳ ಉಪ ನಿರ್ದೇಶಕರು, ಬೆಂಗಳೂರು ವಲಯ-1, ಬೆಂಗಳೂರು ಇವರನ್ನು ನೇಮಿಸಲಾಗಿತ್ತು. ಇದೀಗ ಇವರ ನೇಮಕಾತಿಯನ್ನು ರದ್ದುಪಡಿಸಿ 
ಇವರ ಬದಲಿಗೆ ಕಾರಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ವಿಭಾಗ-14, ಬೆಂಗಳೂರು ಇವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ನೆಲಮಂಗಲ ತಾಲ್ಲೂಕಿನ “ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ” ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 701 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, (ಕಾರ್ಯಾನೆ ಮತ್ತು ಬಾಯ್ದರುಗಳು). 
ಅಧಿಸೂಚನೆ ಸಂಖ್ಯೆ: ಕಾಇ 138 ಕಾಬಾನಿ 2004 ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 56 ಕಾಬಾನಿ 2003, ದಿನಾಂಕ: 26.08.2003ರ ಮೂಲಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 
ಹೊಸಕೋಟೆ ತಾಲ್ಲೂಕಿಗೆ ಸರ್ಕಾರವು ರಚಿಸಿರುವ ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ ಕ್ರಮ ಸಂಖ್ಯೆ: 14ರಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ 
ಕಾರ್ಯಾನೆಗಳ ಉಪ ನಿರ್ದೇಶಕರು, ಬೆಂಗಳೂರು ವಲಯ-1, ಬೆಂಗಳೂರು ಇವರನ್ನು ನೇಮಿಸಲಾಗಿತ್ತು. ಇದೀಗ ಇವರ ನೇಮಕಾತಿಯನ್ನು ರದ್ದುಪಡಿಸಿ 
ಇವರ ಬದಲಿಗೆ ಕಾರ್ಯಾನೆಗಳ ಸಹಾಯಕ ನಿರ್ದೇಶಕರು, ವಿಭಾಗ-13, ಬೆಂಗಳೂರು ಇವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ 
ತಾಲ್ಲೂಕಿನ “ಸ್ಥಳೀಯ ಬಿಕ್ಕಟ್ಟು ಪರಿಹಾರ ಸಮಿತಿಯ” ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 702 ವಿಮಲಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, (ಕಾರ್ಬಾನೆ ಮತ್ತು ಬಾಯ್ಲರುಗಳು). 
LABOUR SECRETARIAT 
NOTIFICATION No. LD 336 LSI 2004 Bangalore, dated: 29th November, 2004 
In exercise of the powers conferred by Section 87 read with 19-A of the ESI Act (Central Act 34 of 
1948) the Government of Karnataka hereby exempts M/s. Sree Devi Cashew Industries, Bajagoli from the 
operation of the said Act for the period of one year from the date of issue of this order. 
By Order and in the name of the Governor of Karnataka, 
PR-703 H. VISWANATH 
Under Secretary to Government, Labour Department. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 68 ಎಂಎಲ್‌ಆರ್‌ 2004(0-15) ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2004 
ಕರ್ನಾಟಕ ಪುರಸಭೆ ಕಾಯಿದೆ 1964ರ ಪ್ರಕರಣ 11 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಜೇವರ್ಗಿ ಪಟ್ಟಣಪಂಚಾಯಿತಿಗೆ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ: ನಅಇ 36 ಎಂಎಲ್‌ಆರ್‌ 2002 (೦-74) ದಿನಾಂಕ 17.05.2003ರಲ್ಲಿ ಹೊರಡಿಸಿರುವ ಆದೇಶವನ್ನು ಭಾಗಶಃ 
ಮಾರ್ಪಡಿಸಿ ಕ್ರಮ ಸಂಖ್ಯೆ: 1 ಶ್ರೀ ಶಿವಲಿಂಗಪ್ಪ ತಂದೆ ಗುರಲಿಂಗಪ್ಪ, ರಡ್ಡೆವಾಡಗಿ ಮು:ಜೇವರ್ಗಿ ಇವರ ಸದಸ್ಯತ್ವವನ್ನು ರದ್ದುಪಡಿಸಿ ಅವರ ಬದಲಿಗೆ 
ಶ್ರೀ ಎಸ್‌. ವಿ. ಹಿರೇಗೌಡ, ಬಿನ್‌ ವೀರಪ್ಪ, ಶಾಸ್ತ್ರಿ ನಗರ, ಜೇವರ್ಗಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಹಾಗೂ ಮುಂದಿನ ಆದೇಶದವರೆಗೆ 
ಸದಸ್ಯರನ್ನಾಗಿ ಸರ್ಕಾರ ನಾಮ ನಿರ್ದೇಶನ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 704 ಜಗದೀಶ್‌ ಜೋಯಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
HOME SECRETARIAT 
NOTIFICATION No. HD 117 POP 2004 Bangalore, dated: 1st December, 2004 
In exercise of the powers conferred by Clause (s) of section 2 of the Code of Criminal Procedure, 
1973 (Central Act 2 of 1974), the Government of Karnataka hereby declare that with effect from the date 
of publication of this Notification in the Official Gazette the areas and places specified in column (3) of the 


Schedule below shall cease to be within the jurisdiction of the Police Station, specified in Column (4) 
thereof and shall be included within the jurisdiction of the Police Station specified in column (2). 


























SCHEDULE 

Name of the District Police Station in which the Name of the Police Station from whose 

Police Division and area and places specified areas and jurisdiction the areas and 

Police Sub-division. in column (3) shall be places places specified in column 

included (3) shall be excluded. 
Bellary District Bellary Siruguppa Police Station | 1. ಓ Belagal Tekkalakota Police Station 
Rural Sub-Division 2. Muddenur 
Siruguppa Circle 3. Hirehal 
By Order and in the name of the Governor of Karnataka, 

PR-706 S. RAJU 


Under Secretary to Government, Home Department. (Police Expenditure). 


೫೧೨ ಕರ್ನಾಟಕ ರಾಜ್ಮಪತ್ರ, ಗುರುವಾರ, ಡಿಸೆಂಬರ್‌ ೨೩, ೨೦೦೪ ಭಾಗ - ೪-ಎ 





HOME AND TRANSPORT SECRETARIAT 
NOTIFICATION No. HD 232 PCR 2004 Bangalore, dated: 8th December, 2004 

In pursuance of the provisions contained in section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act X of 
1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for the registration of the case and investigation of 
offences punishable U/s. 120 B r/w 420, 468, 471 IPC, 477-A IPC, and 560. 13(2) r/iw 13(1) (೦) and (d) of 
PC Act, 1988, and substantive offences thereof, against (1) Sri. Nagesh V. Gokarna, formerly Manager, 
UCO Bank, Davangere Branch, (2) Shri R. Shivakumar, formerly Manager, UCO Bank, Davangere 
Branch (3) Sri S. H. Siddappa, formerly Assistant Manager, UCO Bank, Davangere Branch (4) Sri 
Muralidhar Behal, Managing Director, M/s. Sriram Auto House Private Limited, Davangere, (5) Sri 
Lakshmi Narayan Behal, Director, M/s. Sriram Auto House Private Limited, Davangere (6) Sri Srikanth 
Kulkarni, Manager, M/s. Sriram Auto House Private Limited, Davangere (7) Sri G. B. Dhanya Kumar, 
Manager, M/s. Sriram Auto House Private Limited, Davangere, and unknown others, for their fraudulent 
acts, and any other public servants or persons, in relation to, or in connection with the said offences, and 
any other offences committed in the course of the transation, arising out of the same fact, in regard to this 
case, within the whole State of Karnataka. 

By Order and in the name of the Governor of Karnataka, 
PR-707 P. KRISHNAMURTHY 
Under Secretary to Government, 
Home and Transport Department (Crimes). 
COMMERCE AND INDUSTRIES SECRETARIAT 
NOTIFICATION No. Cl 09 MMM 2002 Bangalore, dated: 8th December, 2004 

In pursuance of sub-section (3) of Section 5 of the Mines and Minerals (Development and 
Regulation) Act, 1957 and after obtaining the approval of Government of India, Ministry of Coal and 
Mines, Department of Mines, New Delhi vide their letter No. 5/46/2002-MIV dated 03.09.2004, the 
Government of Karnataka hereby accord sanction for grant of Prospecting Licence for a period of three 
years in favour of Smt Kasturi W/o late Radhakrishna Pillay for Manganese ore over an area of 100-00 
acres of land in Sy.No. 150 of Jamnapur Village, Jagalur Taluk, Davanagere district as per the sketch 
furnished by the Director of Mines and Geology, Bangalore subject to compliance of the amended 
provisions of the Mines & Minerals (Development and Regulation) Act, 1957 and Minerals Concession 
Rules, 1960 and other applicable Acts and Rules including Forest (Conservation) Act 1980. 

The grant of prospecting Licence sanctioned herein is also subject to the licensee furnishing 
consent of the owners of the private lands before entering into such lands and payment of Security 
Deposit, Prospecting fee and other conditions stipulated in Rule 14 and also other relevant provisions of 
Mineral Concession Rules, 1960, as amended from time to time. 

By Order and in the name of the Governor of Karnataka, 
PR-708 A. B. SIDDHANTI 
Under Secretary to Government (Mines), Commerce & Industries Department. 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 144 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2004 

ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 
(1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕಿನ ಧರ್ಮಪುರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ., ಧರ್ಮಪುರ 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 

1. ಶ್ರೀ ತಿಪ್ಪೇಸ್ವಾಮಿ ಬಿನ್‌ ರಂಗಪ್ಪ ಧರ್ಮಪುರ, ಹಿರಿಯೂರು ತಾಲ್ಲೂಕು 

2. ಶ್ರೀ ತಿಪ್ಪೇಸ್ವಾಮಿ ಬಿನ್‌ ಹನುಮಂತಪ್ಪ, ಹಲಗಲದ್ದಿ ಹಿರಿಯೂರು ತಾಲ್ಲೂಕು 

3. ಶ್ರೀಮತಿ ನಾಗಮ್ಮ ಕೋಂ ವೆಂಕಟಾಚಲ, ಶ್ರವಣಗೆರೆ, ಹಿರಿಯೂರು ತಾಲ್ಲೂಕು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 709 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 33 ಕೃಇಮಂ 2004 ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2004 

ಕರ್ನಾಟಕ ಸ್ಟೇಟ್‌ ಆಗ್ರೋ ಕಾರನ್‌ ಪ್ರಾಡಕ್ಟ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿ (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) ಅನುಚ್ಛೇದ 5 
(ಬಿ) (2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎಂ. ಎಸ್‌. ಸ್ವಾಮಿ, ಉಪಕಾರ್ಯದರ್ಶಿ 1, ಆರ್ಥಿಕ ಇಲಾಖೆ ಇವರನ್ನು 
ಶ್ರೀ ಸೈಯದ್‌ ಉಮರ್‌ ಫರೋಕ್‌, ಸಹಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ವೆಚ್ಚ ಇವರ ಬದಲಿಗೆ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಕರ್ನಾಟಕ ಸ್ಟೇಟ್‌ ಆಗ್ರೋ ಕಾರನ್‌ ಪ್ರಾಡಕ್ಟ್‌ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 710 ಜಿ. ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


